ಸಂಪುಟ: ೧೦ ಸಂಚಿಕೆ: ೦೨ ಮೇ ೨೦೨೨ ಪುಟಗಳು ೮ ವಾರ್ಷಿಕ ಚಂದಾ ರೂ. 


Vol. 10 Issue: 02 May 2022 Pages - 8 ೨೦/- Editor : Sri. B.R. Ravindranath 
ಶ್ರೀ ಶಕ ೧೯೪೫ ಶುಭಕೃತ ನಾಮ ಸಂವತ್ಸರ ಉತ್ತರಾಯಣ ವಸಂತ - ಗ್ರೀಷ್ಮ ಯತು ಚಾಂದ್ರಮಾನ ವೈಶಾಖ - ಜ್ಯೇಷ್ಠ ಮಾಸ ಸೌರಮಾನ ಮೇಷ-ವೃಶಭ 


ದಿ। ಪ್ರೊ ಎಂ.ವಿ. ಸೀತಾರಾಮಯ್ಯ 
ಸಂಸ್ಥಾಪಕರು 
ಡ್‌ ನ 
ನಾಡೋಜ ಪ್ರೊ. ಎಂ. ಎಚ್‌. ಕೃಷ್ಣಯ್ಯ 
ಗೌರವಾಧ್ಯಕ್ಷರು 
ಮೊ : ೯೯೪೫೬೫೮೮೮೫ 


ಪದಾಧಿಕಾರಿಗಳು 
ಅಧ್ಯಕ್ಷರು 
ಡಾ. ಬೈರಮಂಗಲ ರಾಮೇಗೌಡ 
ಮೊ : ೯೩೪೧೨೫೮೧೪೨ 


ಗೌ। ಕಾರ್ಯದರ್ಶಿ 
ಡಾ. ಶಾಂತರಾಜು 
ಮೊ : ೯೯೮೦೪೮೧೪೮೪ 


ಗೌ। ಕೋಶಾಧಿಕಾರಿ 
ಡಾ| ಎಸ್‌. ಅನಿಲ್‌ಕುಮಾರ್‌ 
ಮೊ : ೯೯೬೪೪೬೫೯೫೬ 
ಸಂಪಾದಕರು 
ಶ್ರೀ. ಬಿ.ಆರ್‌. ರವೀಂದ್ರನಾಥ್‌ 
ಮೊ : ೯೪೪೮೩೬೬೮೪೯ 
ಹಸ್ತಪ್ರತಿ ಸಂಯೋಜನಾಧಿಕಾರಿ 
ಶ್ರೀ ಬಿ.ಎಸ್‌. ಗುರುಪ್ರಸಾದ್‌ 
ಮೊ : ೯೫೩೫೦೯೭೩೩೭ 
ಸಂಶೋಧನ ಕೇಂದ್ರ 
ಸಂಯೋಜನಾಧಿಕಾರಿ 
ಡಾ. ಚಿತ್ರಯ್ಯ ಪೂಜಾರ್‌ 
ಮೊ : ೯೮೪೫೬೩೭೨೪೭ 
ಚಂದಾ ವಿವರಗಳು 


ವಾರ್ಷಿಕ ಚಂದಾ : ರೂ. ೨೦/- 
ಐದು ವರ್ಷಗಳ ಚಂದಾ : ರೂ. ೧೦೦/- 


ಬಿ.ಎಂ.ಶ್ರೀ. ಪ್ರತಿಷ್ಠಾನ 
ಸ್ಥಾಪನೆ : ೦೬-೦೫-೧೯೭೯ 
ಎಂ.ವಿ.ಸೀ. ಸ್ನಾತಕೋತ್ತರ ಸಂಶೋಧನ ಕೇಂದ್ರ 
ಬಿ.ಎಂ.ಶ್ರೀ. ಪ್ರತಿಷ್ಠಾನದ ರಸ್ತೆ 
೩ನೇ ಮುಖ್ಯರಸ್ತೆ 
ನರಸಿ೦ಹರಾಜ ಕಾಲೋನಿ 
ಬೆಂಗಳೂರು - ೧೯ 
ದೂರವಾಣಿ :೨೬೬೧೫೮೭೭ 
ಆಮೇಲ್‌ : bmsritrust@gmail. 
com 
web: www.bmshri.org 
ಕಛೇರಿ ಸಮಯ: 
ಬೆಳಗ್ಗೆ 10-30ರಿ೦ದ ಸಂಜೆ 5-30ಗಂಟೆ. 
ವಾರದ ರಜಾದಿನ : ಮಂಗಳವಾರ 


ದಿ। ಪ್ರೊ. ಎಂ.ವಿ. ಸೀತಾರಾಮಯ್ಯನವರು ಸಂಗ್ರಹಿಸಿ ಸಂಪಾದಿಸಿರುವ 
ದಿ। ತಿಮ್ಮಪ್ಪದಾಸರ ಪೂಜಾ ವಿಧಾನ ಕೀರ್ತನೆಗಳ "ಅರ್ಚನ' ಕೃತಿ ಲೋಕಾರ್ಪಣೆ 
ದಿ। ತಿಮ್ಮಪ್ಪದಾಸರ ಆಯ್ದ ಕೀರ್ತನೆಗಳ ಧ್ವನಿಮುದ್ರಿಕೆ ಲೋಕಾರ್ಪಣೆ 


ಬಿ.ಎಂ.ಶ್ರೀ. ಪ್ರತಿಷ್ಠಾನ ಮತ್ತು ಸಮನ್ವಯ ಸಂಗೀತ ಕೇಂದ್ರ ಈ ಸಂಸ್ಥೆಗಳ ಸಹಯೋಗದಲ್ಲಿ 
೯.೪.೨೦೨೨ರಂದು ಪ್ರೊ. ಎಂ.ವಿ.ಸೀತಾರಾಮಯ್ಯನವರು ಸಂಗ್ರಹಿಸಿ, ಸಂಪಾದಿಸಿರುವ ದಿವಂಗತ 
ತಿಮ್ಮಪ್ಪದಾಸರ ಪೂಜಾವಿಧಾನ ಕೀರ್ತನೆಗಳ "ಅರ್ಚನ' ಕೃತಿ ಮತ್ತು ಆಯ್ದ ಕೀರ್ತನೆಗಳ ದ್ವನಿಮುದಿಕೆ 
2 ಸಮಾರಂಭವನ್ನು ಎಂ.ವಿ.ಸೀ. ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು "ಅರ್ಚನ' 
ಮಾಡಿ ಮಾತನಾಡಿದ ಹಿರಿಯ ಸಾಹಿತಿಗಳು ಮತ್ತು ಕನ್ನಡಪರ ಹೋರಾಟಗಾರರಾದ 
“ಎಂ.ವಿ.ಸೀತಾರಾಮಯ್ಯನವರು ಸಂಗ್ರಹಿಸಿ ಸಂಪಾದಿಸಿರುವ “ಅರ್ಚನ' 


೦.ವಿ.ಸೀತಾರಾಮಯ್ಯನವರು ದೀರ್ಫ್ಥಕಾಲ ಸಾಹಿತ್ಯಾಧ್ಯಾಪಕರಾಗಿದ್ದವರು. ಜೊತೆಗೆ ಸಂಗೀತಜ್ಞರೂ 
ಆಗಿದ್ದುದರಿಂದ ತಿಮ್ಮಪ್ಪದಾಸರು ಆತ್ಮಸ೦ತೋಷಕ್ಕಾಗಿ ಹಾಡಿಕೊಂಡ ನಿವೇದನಾ ರೂಪದ ಕೀರ್ತನೆಗಳ 


€ಧನೆ ಪರಿಷ್ಠರಣ ಮಾಡಿ ೧೦೮ ಕೀರ್ತನೆಗಳ ಈ ಕೃತಿಯನ್ನು ಸಿದ್ಧಪಡಿಸಿದ್ದಾರೆ. ಈ ಕೀರ್ತನೆಗಳನ್ನು 
೦ಗೀತ ಕ್ಷೇತ್ರಕ್ಕೆ ಪರಿಚಯಿಸಿ, ಪ್ರಚಾರ ಮಾಡಬೇಕೆನ್ನುವ ಆಸೆ ಅವರ ಜೀವಿತಾವಧಿಯಲ್ಲಿ ಈಡೇರಲಿಲ್ಲ. 
ಆ ಕೆಲಸವನ್ನು ಎಂ.ಎಸ್‌. ರಾಮಪ್ರಸಾದ್‌ ತಂದೆಯ ಮೇಲಿನ ಪ್ರೀತಿ, ಭಕ್ತಿ, ಗೌರವ, ಅಭಿಮಾನದಿಂದ 
ಶ್ರಮವಹಿಸಿ ಸಮರ್ಥವಾಗಿ ಮಾಡಿದ್ದಾರೆ. ೨೫ ಕೀರ್ತನೆಗಳಿಗೆ ತಿರುಮಲೆ ಶ್ರೀನಿವಾಸ್‌ ಮತ್ತು 
ನಾಗರಾಜ ಹವಾಲ್ದಾರ್‌ ಅವರಿಂದ ರಾಗ ಸಂಯೋಜನೆ ಮಾಡಿಸಿ, ಸಂಗೀತ ಶಾಲೆಯ ವಿದ್ಯಾರ್ಥಿಗಳಿಗೆ 
ಗಾಯನ ತರಬೇತಿ ನೀಡಿ, ಹಾಡಿಸುವ ಮೂಲಕ ಸಮಾರಂಭದ ಸೊಗಸನ್ನು ಹೆಚ್ಚಿಸಿದ್ದಾರೆ. “"ಅರ್ಚನ' 

ಹಿತ್ಯಾಸಕ್ತರಿಗೂ ವಿದ್ವಾಂಸರಿಗೂ ಸಂಗೀತಪ್ರಿಯರಿಗೂ ಬೇಕಾಗುವ ವಿಶಿಷ್ಟ ಕೃತಿ” ಎಂದು ಹೇಳಿದರು. 
ಅತಿಥಿಯಾಗಿದ್ದ ಎಂ.ಎಸ್‌. ರಾಮಪ್ರಸಾದ್‌, “ಅರ್ಚನ' ಕೃತಿ ಲೋಕಾರ್ಪಣೆ ಮತ್ತು ಆಯ್ದ ಕೀರ್ತನೆಗಳ 
ಲೋಕಾರ್ಪಣೆ ಸಮಾರಂಭದ ಪರಿಕಲ್ಪನೆ, ಸಂಯೋಜನೆ, ಖರ್ಚುವೆಚ್ಚದ ನಿರ್ವಹಣೆ, ಸಂಗೀತ 
ವಿದ್ಧಾಂಸರೊಂದಿಗೆ ಸಮಾಲೋಚನೆ ಮತ್ತು ಯೋಜನೆಯನ್ನು ಅನುಷ್ಠಾನಕ್ಕೆ ತರಲು ಪಟ್ಟ ಶ್ರಮವನ್ನು 


Honganasu May 2022 


Vol. 10 Issue 2 


ಸಂಪಾದಕರು : ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 


ಪ್ರೊ.ಟಿ.ವಿ. ವದ. ಶಾಸ್ತಿ ಅವರಿಗೆ ನಾಡೋಜ 
ವ ಪದೆ 


ಹಂಪಿ ಕನ್ನಡ 
ದು] ಪ್ರೊ ಟಿ. .. 
ವೆನೆಕಟಾಚಲ ಶಾಸ್ತ್ರಿ ಗೊ.ರು. ಚನ್ನಬಸಪ್ಪ 
ಹಾಗೂ ಭಾಷ್ಕರೆ ಸ್ವಾಮಿ "ವಸ 
ನಾಡೋಜ ಹ ಪದವಿಯನ್ನು 
ನೀಡುತ್ತಿರುವ ಸಂದರ್ಭದಲ್ಲಿ ಹೊಂಗನಸು 
ತ್ರೀಯ್‌ತರುಗಳಿಗೆ ಅಭಿನಂದನೆಗಳನ್ನು 
ಸಲ್ಲಿಸುತ್ತದೆ. 

ಡಾ. ಟಿ.ವಿ. ವೆಂಕಟಾಚಲ 
ಶಾಸ್ತಿ ಅವರು ೦೯-೧೦-೨೦೦೧ರಿಂದ 
೨೮-೦೩-೨೦೦೬ರ ವರೆಗೆ ಬಿಮೌಶ್ರೀ ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದರು. 
ಜೊತೆಗೆ ೨೮-೨-೨೦೦೬ ರಿಂದ 3೨- 0೩- ಇಕ್‌ ಇವೆರು 
ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದರು. 

ಪ್ರೊ. ಟಿ. ವಿ. ವೆಂಕಟಾಚಲ ಶಾಸ್ತ್ರಿ, ಕನ್ನಡ ಸಾಹಿತ್ಯ ಕ್ಷೇತ್ರದ 
ಹಿರಿಯ ಸಂಶೋಧಕರು, ವಿದ್ವಾಂಸರು, ವ್ಯಾಕರಣಕಾರರು. ರವರು 
ಛಂದಸ್ಸು, ವ್ಲಾಕರಣ, ನಿಘಂಟು, ನಕ್ಞಾವಮೀಮಂಸೆ. ಗ್ರಂಥಸಂಪಾದನೆ, 
ಸಾಹಿತ್ಯ” ವಿಮರ್ಶೆ, ಸಾಹಿತ್ಯ ಚರಿತ್ರೆ , ಸಂಶೋಧನೆ , ಜೀವನಚರಿತ್ರೆ 
ಇತ್ಯಾದಿ ಕನ್ನಡ ಸಾಹಿತ್ಯದ ವಿವಧ ಪ್ರಕಾರಗಳನ್ನು ಕುರಿತು ೧೨೦ಕ್ತೂ 
ಹೆಚ್ಚು ಕೃತಿಗಳು, ಸಹಕತ ತ್ವ ಮತ್ತು ಸಹಸಂಪಾದನೆಯಲ್ಲಿ ೧೬ ಕೃತಿಗಳು, 
ಪ್ರಧಾನ" ಸಂಪಾದಕತ್ತದೆಲ್ಲಿ” ಸುಮಾರು ೩೦ಕ್ಕೂ ಹೆಚ್ಚು ಕೃತಿಗಳನ್ನು 
ಪ್ರಕಟಿಸಿದ್ದಾರೆ. ಅವಕ ಕ ಕನ್ನಡ ಸ ಸಾಹಿತ್ನ ಸೇವೆಗಾಗಿ ಕನ್ನಡ್‌ ಸಾಹಿತ" 
ತಕಾಡೆಮಿ”ಗೌರವ ಪ್ರಶಸ್ತಿ ; ಕರ್ನಾಟ ಸಂಸ್ಕೃತ ವಿಶ್ವವೆದ್ಯಾಲಯಡೆ 
ಗೌರವ ಡಿ.ಲಿಟ್‌. ಇಂ ಪ್ರಶಸ್ತಿ 3 ಈ '್ರಶಸ್ತಿ ಲ ನೃಪತುಂಗ 
ಸಾಹಿತ್ಯ ಪ್ರಶಸ್ತಿ ಮುಂತಾದ ಪ್ರಶಸ್ತೆಗಳನ್ನು ನೀಡ ಗೌರವಿಸಲಾಗಿದೆ. 


ದಿನಾಂಕ : ೨೮-೦೩-೨೦೨೨ರಂದು ಸನ್ಮಾನ್ಯ ಸಚಿವರಾದ 
ಹಾಲಪ್ಪ ಆಚಾರ್ಯರ ಭೇಟಿ 


೨೮-೦೩-೨೦೨೨ರಂದು ಪ್ರತಿಷ್ಠಾ ನದ ನಿವೇಶನ ಗುತ್ತಿಗೆ 
ನವೀಕರಣಕ್ಕೆ ಸಂಬಂಧಿಸಿದಂತೆ, ಸನ್ಮಾನ್ಯ ಸ ಸಚಿವರಾದ ಶ್ರೀ ಹಾಲಪ್ಪ 
ಆಚಾರ್ಯ ಅವರಿಗೆ ಪತ್ರ ನೀಡಿ ಮನವಿ ಮಾಡಿಕೊಳ್ಳಲಾಯಿತು. 

ಮಾಜಿ ಮಹಾಪೌರರು ಮತ್ತು ಪ್ರತಿಷ್ಠಾನದ ಅಭಿಮಾನಿಗಳಾದ 
ಶ್ರೀ ಬಿ.ಎಸ್‌. ಸತ್ಯನಾರಾಯಣ (ಕಟ್ಟೆ ಸತ್ಯ, ಉದಯಭಾನು 
ಕಲಾಸಂಘದ ಕಾರ್ಯದರ್ಶಿಗಳಾದ ಶ್ರೀ ಎಂ.ನರಸಿ೦ಹ ಹಾಗೂ 
ಪ್ರತಿಷ್ಠಾನದ ಗೌರವ ಕೋಶಾಧಿಕಾರಿಗಳಾದ ಡಾ.ಎಸ್‌.ಅನಿಲ್‌ಕುಮಾರ್‌ 
ಚಿತ್ರದಲ್ಲಿದ್ದಾರೆ. 


ಸಭೆಯಲ್ಲಿ ಹಂಚಿಕೊಂಡು, ಸಹಕಾರ ನೀಡಿದ ಎಲ್ಲರಿಗೆ, ವಿಶೇಷವಾಗಿ 
ಬಿ.ಎಂ.ಶ್ರೀ. ಪ್ರತಿಷ್ಠಾನದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು 
ಮತ್ತು ಸಿಬ್ಬಂದಿ ವರ್ಗದವರಿಗೆ ಕೃತಜ್ಞತೆ ಸಲ್ಲಿಸಿದರು. 
ಸಮಾರಂಭದ ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕವಾಗಿ 
ಮಾತನಾಡಿದ ಡಾ.ಬೈರಮಂಗಲ ರಾಮೇಗೌಡ ಅವರು “೧೯೭೧ರಲ್ಲಿ 
ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪ್ರಕಟವಾಗಿ, ಬಹುಬೇಗನೆ 
ಮಾರಾಟವಾಗಿ ಬಹುಕಾಲದಿಂದ ಸಂಗೀತಾಸಕ್ತರಿಗೂ ವಿದ್ವಾಂಸರಿಗೂ 
ಅಲಭ್ಯವಾಗಿದ್ದ “ಅರ್ಚನ' ಕೃತಿಯನ್ನು ೫೨ ವರ್ಷಗಳ ನಂತರ 
ಮರುಮುದ್ರಣಗೊಳ್ಳುವಂತೆ ಮಾಡುವುದರ ಮೂಲಕ ಎಂ.ಎಸ್‌. 
ರಾಮಪ್ರಸಾದ್‌ ಅವರ ಭವ್ಯವಾದ ಕನಸೊಂದು ಈ ದಿನ 
ಸಾಕಾರಗೊ೦ಡಂತಾಗಿದೆ. ಭಗವಂತನಿಗೆ ಭಕ್ತ ಏಕಾಂತದಲ್ಲಿ ಸಲ್ಲಿಸುವ 
ಆಪ್ತ ನಿವೇದನೆಯಂತೆ ತಿಮ್ಮಪ್ಪದಾಸರ ಕೀರ್ತನೆಗಳಿವೆ. ಇವುಗಳಲ್ಲಿ 
ಸಂತೋಷ ಸಮಾಧಾನ ಸಂಭ್ರಮಗಳಿಗಿಂತ ಅಳಲು, ತಳಮಳ 
ಕಳವಳ, ಸ೦ಕಟ, ಬೇಗುದಿಗಳು ಮೇಲುಗೈಯಾಗಿವೆ. ಲೋಕಾಂತದಿಂದ 
ಏಕಾಂತಕ್ಕೆ ಜಾರಿ ಬಹುಕಾಲದವರೆಗೆ ಅಲ್ಲಿಯೇ ವಿರಮಿಸಿದ ಅಪ್ಪಟ 
ಭಕ್ತನ ಮನಸಿನಿಂದ ಹೊಮ್ಮಿದ ಭಾವತರಂಗಗಳಂತೆ ಈ ಕೀರ್ತನೆಗಳು 
ಕಂಡುಬರುತ್ತವೆ. ಕವಿಯ "ಹೆಸ ರು, ಸ್ಥಳ, ಕಾಲ, ಕುಲಪರಂ೦ಪರೆ. 
ಗುರುಪರಂಪರೆ, ವಿದ್ಯಾವ್ಯಾಸಂಗ, ತಿಮ್ಮಪ್ಪದಾಸರ ಭಾಗವತ ದೃಷ್ಟಿ 
ಕೃತಿಗಳು, ಕರ್ತೃತ್ವ ಇವುಗಳನ್ನು ಸಾಕ್ಷಾ ಧಾರಗಳೊಂದಿಗೆ ಚರ್ಚಿಸಿರುವ 
ರೀತಿ ೨೨೫೩1 ಅವರು ನ ಘ್‌ ವಿದ್ವಾಂಸರಾಗಿದ್ದರೆಂಬುದನ್ನು 
ಷ್ನಪಡಿಸುತ್ತದೆ. "ಅರ್ಚನ' ಗಂಥಸಂಪಾದನಾ ಶಾಸ್ತ್ರದ' ಅತ್ಯುತ್ತಮ 
ಡಿ ಒಂದಾಗಿದೆ. ಡಿ.ವಿ.ಜಿ.ಅವರ ಮುನ್ನುಣೆ ಈ ಮೌಲಿಕ 


ಕೃತಿಗೆ ಕಿರೀಟ ತೊಡಿಸಿದಂತಿದೆ” ಎಂದು ಹೇಳಿದರು. 
ಕೀರ್ತನೆಗಳಿಗೆ ರಾಗ ಸಂಯೋಜನೆ ಮಾಡಿ, ವಿದ್ಯಾರ್ಥಿಗಳಿಗೆ 


ತರಬೇತಿ ನೀಡಿ, ಗಾಯನಕ್ಕೆ ತಯಾರು ಮಾಡಿದ ಸಂಗೀತ 
ವಿದ್ವಾಂಸರುಗಳಾದ ಶ್ರೀ ತಿರುಮಲೆ ಶ್ರೀನಿವಾಸ್‌ ಮತ್ತು ಶ್ರೀ ನಾಗರಾಜ 
ಹವಾಲ್ದಾರ್‌ ಮುಖ್ಯ ಅತಿಥಿಗಳಾಗಿ, ಎಂ.ಎಸ್‌. ಶೇಷಪ್ರಸಾದ್‌ 
ಶಿಬಿರಾರ್ಥಿ ಯಾಗಿ ತಮ್ಮ ಅನುಭವಗಳನ್ನು ಸ್ವಾರಸ್ಕಪೂರ್ಣವಾಗಿ 
ಹಂಚಿಕೊಂಡರು. 

ಗೌರವ ಕಾರ್ಯದರ್ಶಿ ಡಾ. ಶಾಂತರಾಜು ಸ್ವಾಗತಿಸಿದರು. ಐಶ್ವರ್ಯ 
ಮತ್ತು ಸ್ವಾತಿ ಅವರ ಸುಶ್ರಾವ್ಯ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ 
ಸಮಾರಂಭ ಬಿ.ಎಸ್‌. ಗುರುಪ್ರಸಾದ್‌ ಅವರ ವಂದನಾರ್ಪಣೆಯೊಂದಿಗೆ 
ಮುಕ್ತಾಯವಾಯಿತು. ಕೋಶಾಧಿಕಾರಿ ಡಾ. ಎಸ್‌. ಅನಿಲ್‌ಕುಮಾರ್‌ 
ಕ್ರಾರ್ಯಕ್ರಮ ನಿರೂಪಣೆ ಮಾಡಿದರು. 
ನಂತರ ಎರಡು ಗಂಟೆಗಳ ಕಾಲ ಸಮನ್ವಯ ಸಂಗೀತ ಕೇಂದ್ರದ 
ವಿದ್ಯಾರ್ಥಿಗಳು ತಿಮ್ಮಪ್ಪದಾಸರ ಕೀರ್ತನೆಗಳನ್ನು ಅದ್ಭುತವಾಗಿ ಹಾಡಿ 
ಸಂಗೀತಪ್ರೇಮಿಗಳಿಗೆ ರಸದೌತಣ ನೀಡಿದರು. 


Page2 | May 2022 Honganasu 


Vol. 10 Issue 2 


೧೩-೦೫-೨೦೨೨. ಶುಕ್ರವಾರ ಸಂಜೆ: ೦೫-೦೦ ಗಂಟೆಗೆ 
ಸ್ಥಳ : ಎಂ.ವಿ.ಸೀ. ಸಭಾಂಗಣ, ಬಿ.ಎಂ.ಶ್ರೀ. ಪ್ರತಿಷ್ಠಾನ 
ಶ್ರೀವೈಯಾಕರಣಿ ಗರಣಿ ಕೃಷ್ಣಾಚಾರ್ಯ ದತ್ತಿ ಉಪನ್ಯಾಸ ಕಾರ್ಯಕ್ರಮ 
ವಿಷಯ : ಶಂಕರ ಮೊಕಾಶಿ ಪುಣೇಕರ 
ಉಪನ್ಯಾಸಕರು : ಶ್ರೀ ಬಿ.ಎಸ್‌. ಗುರುಪ್ರಸಾದ್‌ 
ಹಸ್ತಪ್ರತಿ ಸಂಯೋಜನಾಧಿಕಾರಿ, ಬಿ.ಎಂ.ಶ್ರೀ. ಪ್ರತಿಷ್ಠಾನ 
೨೦-೦೫-೨೦೨೨ ಶುಕ್ರವಾರ ಸಂಜೆ : ೫-೦೦ ಗಂಟೆಗೆ 
ಸ್ಥಳ : ಎಂ.ವಿ.ಸೀ. ಸಭಾಂಗಣ, ಬಿ.ಎಂ.ಶ್ರೀ. ಪ್ರತಿಷ್ಠಾನ 
ಶ್ರೀ ಕ.ವೆಂ. ರಾಘವಾಚಾರ್‌- ಶ್ರೀ ಡಿ.ವಿ.ಜಿ. ಗುಂಡಪ್ಪ- ಶ್ರೀ ಬಿ.ಎಸ್‌. ಸಣ್ಣಯ್ಯ- ಡಾ. ಎಂ.ಎಲ್‌. ಲಲಿತಮ್ಮ 
ದತ್ತಿ ಉಪನ್ಯಾಸ ಕಾರ್ಯಕ್ರಮ 
ವಿಷಯ : " ಡಾ.ಎಂ.ಚಿದಾನಂದ ಮೂರ್ತಿ ಅವರ ಜೀವನ ಸಾಧನೆ' 
ಉಪನ್ಯಾಸಕರು : ಡಾ. ಸಿ.ಯು. ಮಂಜುನಾಥ್‌ 
ಸಂಶೋಧಕರು, ಸಾಹಿತಿಗಳು ಮತ್ತು ನಿವೃತ್ತ ಪ್ರಾಂಶುಪಾಲರು 


ಬಿ.ಎಂ.ಶ್ರೀ. ಪ್ರತಿಷ್ಠಾನದ ನೂತನ ಗೌರವ ಗೌರವ ಕಾರ್ಯದರ್ಶಿ ಜವಾಬ್ದಾರಿಯಿಂದ 
ಕಾರ್ಯದರ್ಶಿಯಾಗಿ ಡಾ. ಶಾಂತರಾಜು ಡಾ. ಬಿ.ಸಿ.ರಾಜಕುಮಾರ್‌ ನಿವತಿ 
ಬಿ.ಸಿ ತ್ರಿ 


ದಿನಾಂಕ ೨೧ನೇ ಡಿಸೆಂಬರ್‌ | 
| 71111111311... 
ಹಾಗೂ ಜ್‌ ವಿಭಾಗದ ಮುಖ್ಯಸ್ಥರು ೦೨೨ ವರೆಗೆ ಡಾ. ಬಿ.ಸಿ. ರಾಜಕುಮಾರ್‌ 
ವಿಜಯಾ ಸಂಜೆ ಕಾಲೇಜು ಬೆಂಗಳೂರು. ಅವರು ಬಿ.ಎಂ.ಶ್ರೀ. ಪ್ರತಿಷ್ಠಾನದ ಗೌರವ 


ರಂಗಭೂಮಿ, ಕಿರುತೆರೆ, ಬೆಳ್ಳಿತೆರೆ. ಮತ್ತು ಕಾರ್ಯದರ್ಶಿಯಾಗಿ ಸೇವೆ ಸ ಸಲ್ಲಿಸಿರುತ್ತಾರೆ. 
ಆಕಾಶವಾಣಿಯಲ್ಲಿ ವಿಜಯ ಕಾಲೇಜಿನ ಓರಿಯ 
\ | ಷಷ್ಟ ಲವ ಉಪನ್ಯಾಸಕರಾಗಿ ೧೯ ವರ್ಷಗಳ ಸೇವೆ 
ಗ ಹಾಗೂ ೨೫ಕ್ಕೂ ಹೆಚ್ಚು [ಲ್ಲಸಿದ್ದಾರೆ. ಹಂಪ ವಿಶ್ವವಿದ್ಯಾಲಯದ 
ನಾಟಕಗಳಲ್ಲಿ ಅಭಿನಯಿಸುವುದರ ಜೊತೆಗೆ ದೂರದರ್ಶನ ಹಾಗೂ) [ಂ.ಫಲ್‌. ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುವುದರೊಂದಿಗೆ 
ಆಲ್ಲಿ ಲಾ 8 25712... 2. 7.2. ಹಲವಾರು ಸಂಸ್ಥೆಗಳ ಜೊತೆ ನಿಕಟ ಸಂಬಂಧ ಹೊಂದಿದ್ದಾರೆ. 
ಸಂಪಾದಕರಾಗಿ ೩೨ ಕೃತಿಗಳನ್ನು ಹೊರತಂದಿರುವ ಇಬ್ಬರು. ಪಿಎಚ್‌.ಡಿ. ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ 
ಶಾಂತರಾಜು ಅವರು ಉದಯಭಾನು ಕಲಾಸಂಘದ "ಉದಯ| ಮಾಡುತ್ತಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪರೀಕ್ಷಾ 
ಹಂ ಪ್ರವ ಹನು ನಂದಿತಾ ಪಲ ಧ್ರ ಚಟುವಟಿಕೆಗಳ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ. Kk 
ವಿಮರ್ಶೆಮಾಡಿ ಅತ್ಯುತ್ತಮ ವಿಮರ್ಶಕರು ಎಂಬ ಹೆಸರು ಪಡೆದಿದ್ದಾರೆ. ಪುಸ್ತಕಗಳು: 'ತಮೋಫ್ಸ ಚಿಂತನೆದಾರೆ. ನಿರಂತರ, ಸಂಸ 
I | 023 ಆ ಇವರ ಕೃತಿಗಳು. ಶಿಕ್ಷಣ, ಸಮಾಜ, ಸಾಹಿತ್ಯ 
ಅಧ್ಯಯನಾಂಗದ ಸಂಚಾಲಕರು, ಜಯನಗರ ೯ನೇ ಬಡಾವಣೆಯ 
ಕನ್ನಡ ಅಭಿಮಾನಿಗಳ ಸಂಘದ ಕಾರ್ಯದರ್ಶಿ, ಗೋಧರೆ ಪ್ರತಿಷ್ಠಾನದ ಸಮಾವೇಶಗಳಲಿ ತಮ್ಮ 
ಕಾರ್ಯದರ್ಶಿ, ಬೆ೦ಗಳೂರು ವಿಶ್ವವಿದ್ಯಾಲಯ ಕನ್ನಡ ಅಧ್ಯಾಪಕರ ಸ 
LE ne 1 ಕನ್ನಡ ಕಣ್ಮಣಿ ರಾಜ್ಯ ಪ್ರಶಸ್ತಿ ೨.ಸ್ವಾಮಿ ವಿವೇಕಾನಂದ 


ಹಲವು ಕಾರ್ಯಭಾರವನ್ನು ನಿರ್ವಹಿಸುತ್ತಿದ್ದಾರೆ. ಸದ್ಭಾವನಾ ರಾಷ್ಟ್ರೀಯ ಪ್ರಶಸ್ತಿ 1... 1.1. ಪ್ರಶಸಿ ಭಾರತೀಯ 


ಕೆಂಪೇಗೌಡಪ್ರಶಸ್ತಿ (ಜಯನಗರ ವಿಧಾನ ಸಭಾ ಕ್ಷೇತ್ರದ್ಯ [ಡ್‌ ಕ್ರಾಸ ಸ್‌ನ. ಯುವ ರೆಡ್‌ ಕ್ರಾಸ್‌ ಕಾರ್ಯಕಮಾಧಿಕಾರಿಯಾಗಿ 
ವತಿಯಿಂದ). ಕುವೆಂಪು ಸಾಹಿತ್ಯರತ್ನ, ಕನ್ನಡ ವೈಜಯಂತಿ ಪ್ರಶಸ್ತಿಗಳನ್ನು [~ಾರ್ಯನಿರ್ವಹಿಸಿದಾರೆ 
ರೆ. 


Honganasu May 2022 


Vol. 10 Issue 2 


ಬಿ.ಎಂ.ಶ್ರೀ. ಪ್ರತಿಷ್ಠಾನದಲ್ಲಿ ನಡೆದ ಕಾರ್ಯಕ್ರಮಗಳ ವರದಿ 


ಡಾ. ಉಪ್ಪಂಗಳ ರಾಮಭಟ್ಟ ದತ್ತಿ ಕಾರ್ಯಕ್ರಮ 
ಬಾ : ದೇವುಡು ಅವರ ಅಂತರಂಗ 
ಉಪನ್ಯಾ ಸಕರು : ಹ್ರೊ. ಎನ್‌. ಎಸ್‌ . ಅಶ್ವತ್ಥನಾರಾಯಣ ಶಾಸ್ತ್ರೀ(ನೈಷಧಂ. ಎಸ್ಸೆ) 
ಪ್ರಾಧ್ಯಾಪಕರು, ಸಾಹಿತಿಗಳು 
"ದೇವುಡು ಅವರ ಅಂತರಂಗ' ಎಂಬ ವಿಷಯವನ್ನು ಕುರಿತು ಬಿಎಂಶ್ರೀ ಪ್ರತಿಷ್ಠಾ ನದ ಕಾರ್ಯಕಾರಿ 
ಸಮಿತಿಯ ಸದಸ್ಯರು ಮತ್ತು ನಿವೃತ್ತ ಪ್ರಾಧ್ಯಾಪಕ ಸ ಸಾಹಿತಿಗಳೂ ಆದ ಪ್ರೊ. ಎನ್‌. ಎಸ್‌. ಅಶ್ವತ್ಥನಾರಾಯಣ 
ಶಾಸ್ತ್ರೀ (ನೈಷಧಂ. ಎಸೆ) ಅವರು ನಡೆಸಿಕೊಟ್ಟರು. ದೇವುಡು ಅವರು ಕನ್ನಡ ಕಾದ೦ಬರಿ ಪ್ರಕಾರಕ್ಕೆ ಗಮನಾರ್ಹ 
ಕೊಡುಗೆಯನ್ನು ನೀಡಿದ್ದಾರೆ ಎಂದು ನೈಷಧಂ ಹೇಳಿದರು. ದೇವುಡು ನ ಮಹಾ ಬ್ರಾಹ್ಮಣ, "ಮಹಾಕ್ಷತ್ರಿಯ 
ಮಹಾದರ್ಶನ 11೫.1 ಮಹತ್ವವನ್ನು ತಿಳಿಸಿದರು. ದೇವುಡು ಅವರ ಅಂತರಂಗದ ವಿಚಾರಗಳೊಂದಿಗೆ 
ಅದೇ ಹೆಸರಿನ ಕಾದಂಬರಿಯನ್ನು ಕುರಿತು "೫ ನಿಮಿಷಗಳ ಉಪನ್ಯಾಸದಲ್ಲಿ ವಿವರಿಸಿದರು. 
ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗೌರವ ಕಾರ್ಯದರ್ಶಿ ಡಾ.ಬಿ.ಸಿ. ಧಾ ಅವರು ಉಪನ್ಯಾಸ ನೀಡಲು 
ಆಗಮಿಸಿದ್ದ ಪ್ರೊ.ಎನ್‌.ಎಸ್‌ ಅಶ್ವತ್ಥನಾರಾಯಣ ಶಾಸ್ತ್ರಿಯವರನ್ನು ಅಧ್ಯಕ್ಷತೆ ವಹಿಸಿದ್ದ ಡಾ. ಬೈರಮಂಗಲ 
ರಾಮೇಗೌಡ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಭಿಕರು ಮತ್ತು ಜಾ ಮೂಲಕ ಕಾರ್ಯಕ್ರಮಕ್ಕೆ ಹಾಜರಾದವರನ್ನು ಸ್ವಾಗತಿಸಿದರು. 
ಡಾ.ಬೈರಮಂಗಲ "ರಾಮೇಗೌಡರು ತಮ್ಮ ಆಶೆಯ ಭಾಷಣದಲ್ಲಿ ದೇವುಡು ಅವರನ್ನು ಸ್ಮರಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ 
ಡ 212528 ವಂದಿಸಿದರು. 


೨೭-೦೩-೨೦೨೨ 


ಶ್ರೀಮತಿ ಬಿ.ಜಿ. ಕುಸುಮಾ ಮತ್ತು ಕುಟುಂಬದವರು 


ಬಿ.ಎಸ್‌. ಗೋಪಾಲರಾವ್‌ ಮತ್ತು ಶ್ರೀಮತಿ ವೇದವತಿಬಾಯಿ ದತ್ತಿ 
ವಿಷಯ : ಹನುಮದ್ದಿಲಾಸ ವಾಚನ 
ಶ್ರೀಮತಿ ಶೋಭಾ ಶಶಿಧರ್‌ ಮತ್ತು ತಂಡ 
ಶ್ರೀಮತಿ ಬಿ.ಜಿ.ಕುಸುಮಾ ಮತ್ತು ಕುಟುಂಬದವರು ಸಾಹಿತ್ಯ -ಸಂಗೀತ ಪ್ರಿಯರಾದ ಶ್ರೀ ಬಿ.ಎಸ್‌. 
ಗೋಪಾಲರಾವ್‌ ಮತ್ತು ಶ್ರೀಮತಿ ವೇದವತಿಬಾಯಿಯವರ ಹೆಸರಿನಲ್ಲಿ ಗಮಕ ವಾಚನ ಮತ್ತು 
A ಪಾನದ ಶು ಸ್ಥಾಪಿಸಿರುವ ದತ್ತಿ ಹ ಬಿ.ಎಂ.ಶ್ರೀ. ಪ್ರತಿಷ್ಠಾನವು 


“ಶಶಿಧರ್‌ ಮತ್ತು 1.11 `ಹನುಮದ್ವಿಲಾಸ' ವಾಚನ ನಡೆಯಿತು. 
ಹನುಮನ ವಿಲಾಸ ವೈಭವವನ್ನು ಮಧುರವಾದ ಕಂಠದಲ್ಲಿ ತಮ್ಮ ಎಂಟು ಜನ ಶಿಷ್ಯೆಯರೊಂದಿಗೆ 
ಶ್ರೀಮತಿ ಶೋಭಾ ಶಶಿಧರ್‌ ವಾಚನ ಮಾಡಿದರು. ರಾಮಕಥೆ, ಸೀತಾಮಾತೆಯ ವ್ಯಥೆ ಹಾಗೂ ಯುದ್ದದಲ್ಲಿ ಲಂಕೆಯನ್ನು ಗೆಲ್ಲಲು ಶ್ರೀರಾಮನಿಗೆ 
ನೆರವಾದ ಹನುಮನ ಕಥೆಯನ್ನು ಸಭಿಕರು ತಲೆದೂಗುವಂತೆ ವಾಚಿಸಿದರು. ಶೋಭಾ ಶಶಿಧರ್‌ ಶ್ರೀ ವೀಣಾಪಾಣಿ ಸಂಗೀತಾಲಯ ಸ್ಥಾಪಿಸಿ, ಕಳೆದ 
೨೫ ವರ್ಷಗಳಿಂದ ಶಾಸ್ತ್ರೀಯ ಗಮಕ, ದೇವರನಾಮ, ಭಾವಗೀತೆಗಳನ್ನು ಕಲಿಸುತ್ತಿದ್ದಾರೆ. 
ಕಾರ್ಯಕ್ರಮದ" ಪ್ರಾರಂಭದಲ್ಲಿ ಪ್ರತಿಷ್ಠಾನದ ಗೌರವಕಾರ್ಯದರ್ಶಿ ಡಾ.ಬಿ.ಸಿ. ರಾಜಕುಮಾರ್‌ ಅವರು ಶ್ರೀಮತಿ ಶೋಭಾ ಶಶಿಧರ್‌ ಮತ್ತು 
ತಂಡದವರನ್ನು ಹಾಗೂ ದತ್ತಿಯನ್ನು ಸ ಸ್ಥಾಪಿಸಿರುವ ಬಿ.ಜಿ.ಕುಸುವು ಅವರ ಸೇವಾ ಮನೋಭಾವವನ್ನು ಶ್ಲಾಘಿಸಿದರು. ಅವರ ಸಹೋದರಿ ಶ್ರೀಮತಿ 
ಗೀತಾ ಗೋಪಿನಾಥ್‌ ಸಹೋದರಿಯರು, ಕುಟುಂಬದವರು ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದವರನ್ನು ಸ್ವಾಗತಿಸಿದರು. 
ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀಮತಿ ಗೀತಾ ಗೋಪಿನಾಥ್‌ ಅವರು ಶ್ರೀಮತಿ ಶೋಭಾ ಶಶಿಧರ್‌ ತಂಡಕ್ಕೆ ನೆನಪಿನ ಕಾಣಿಕೆಯನ್ನು 
ನೀಡಿದರು. ಹಸ್ತಪ್ರತಿ ಸಂಯೋಜನಾಧಿಕಾರಿ ಶ್ರೀ ಬಿ.ಎಸ್‌. ಗುರುಪ್ರಸಾದ್‌ ಎಲ್ಲರಿಗೂ ವಂದಿಸಿದರು. 


ಗಣ್ಯ ಲೇಖಕಿ ಪ್ರಶಸ್ತಿ “ಸೂ.ವೆಂ.ಆರಗ ವಿಮರ್ಶಾ ಪ್ರಶಸ್ತಿ' 
೨೦೨೨ ನೇ ಸಾಲಿನ “ಡಾ.ವಿಜಯಾ ಸುಬ್ಬರಾಜ್‌ ೨೦೨೨ ನೇ ಸಾಲಿನ ಜ್‌ 1 
ಗಣ್ಯ ಲೇಖಕಿ ಪ್ರಶಸ್ತಿ' ಗೆ ಧಾರವಾಡದ ಪ್ರೊ. ಔಡ ರಗ ವಿಮರ್ಶಾ ಪ್ರಶಸಿ' ಗೆ ಶ್ರೀ ಕೆ. 
ಶಾಂತಾ ಇಮ್ರಾಪುರ ಆಯ್ಕೆಯಾಗಿದ್ದಾರೆ. ' ಚು ಸತ್ಯನಾರಾಯಣ ಅವರ "ಅವರವರ ಭವಕ್ಕೆ 
ಮೇ ತಿಂಗಳ ಮೊದಲ ವಾರದಲ್ಲಿ ನಡೆಯುವ ಓದುಗರ ಜಭಕುತಿಗೆ' ಆಯ್ಕೆಯಾಗಿದೆ. 
ಸಮಾರಂಭದಲ್ಲಿ ಅವರಿಗೆ ಪ್ರಶಸ್ತಿ ಪ್ರದಾನ ಪ್ರಶಸ್ತಿ ಪ್ರದಾನ ಸಮಾರಂಭ ಮೇ ತಿಂಗಳ 


ಇಂ 


ಮಾಡಲಾಗುವುದು. ಮೊದಲ ವಾರದಲ್ಲಿ ನಡೆಯಲಿದೆ. 


Page4 | May 2022 Honganasu 


Vol. 10 Issue 2 


ಹಿಂದಿನ ಸಂಚಿಕಯಿಂದ 

ಹೀಗೆಯೇ ಕ್ಷಮಾಗುಣ. “ಮೇದರ ಚೆನ್ನಿ ಕತೆಯ ವಸ್ತು ಇದೇ. ಚೆನ್ನಿ 
ಮೇದರವಳು, ಹದಿಹರೆಯದೆ ಹೆಣ್ಣು. ಆದರೆ ಹೆಚ್ಚು ತೆರ" ತೆರಲಾರದ ತೌದೆ ಅವಳನ್ನು 
ಮದುವೆ ಮಾಡಿ ಕೊಟ್ಟದ್ದು ತುಂಬ “ಜರಿಯನಾದ “ಮುನಿಯನಿಗೆ; ಅವಳಿಗೆ ಮಗನನ್ನು 
ಕೊಡುವ ಸಾಮರ್ಥ್ಯ ಅವನಿಗಿಲ್ಲ, ಆದರೆ ಅವನಿಗೆ ಮಗುವಿನ ಹಂಬಲ. ಹೀಗಾಗಿ ಚೆನ್ನಿ 


ತನ್ನನ್ನು ಇಷ್ಟಪಟ್ಟ ತರುಣ ಮಾದನೊಡನೆ ಸೇರಿ ಬಸಿರಾಗಿದ್ದಾಳೆ. ಮುದಿ ಗಂಡನಿಗೆ 
ಸಂಭ್ರಮ. ಯಾರಿಗಾದರೂ ತೊಟ್ಟಲನ್ನು ಕೊಟ್ಟು, ಅದರಲ್ಲಿ ಅವರ ಮಗು ಬೆಳೆದ ಮೇಲೆ 
ತೊಟ್ಟಿಲು ತೆಗೆದುಕೊಂಡು ಬಾ ಎಂದು ಚೆನ್ನಿಯನ್ನು ಅವನೇ ಕಳಿಸಿದ್ದಾನೆ. ಮಗುವಿನ 
ಬೆಳವಣಿಗೆಗೆ ಆಶ್ರಯವಿತ್ತ ತೊಟ್ಟಿಲಿನಿಂದ ತನ್ನ ಮಗುವಿಗೆ ಒಳ್ಳೆಯದಾಗುತ್ತದೆ ಎಂಬುದು 
ನಂಬಿಕೆ. ಹೀಗಾಗಿ ಚೆನ್ನ ತೊಟ್ಟೆಲು ಮಾರುತ್ತ ಬರುತ್ತಾಳೆ. ಅವಳು ಬರಿದು ಕೂಗಿದ್ದು 
ಇನ್ನೇ €ನು ಮಗುವಿನ ಬರವಿನ ಸಂಭ್ರಮವನ್ನು ಎದುರು ನೋಡುತ್ತಿರುವ ಕುಟುಂಬದ 
ಮುರಿದೆ. ತೊಟ್ಟಿಲನ್ನು ತನ್ನ ಮಗುವಿಗಾಗಿ ಬರಕ್ಕೆ ಪಡೆಯುವ ಉದ್ದೇಶದಿಂದ ಚೆನ್ನಿ 
ಈ ಕುಟುಂಬದವರಿಗೆ ಅದನ್ನು ಪುಕ್ಕಟೆ ಕೊಡಲು ಬೆಯಸುತ್ತಾಳೆ. ಆದರೆ ಮನೆಯವರು. 
ಅದಕ್ಕೊಪ್ಪುವುದಿಲ್ಲ. ಹೀಗಾಗಿ ತನಗೆ ವಾಪಸ್ಸು ಮಾಡಬೇಕೆಂಬ ಷರತ್ತಿನ ಮೇಲೆ ಒಂದು 
ರೂಪಾಯಿಗೆ ಅದನ್ನು ಕೊಡುತ್ತಾಳೆ. ಮುಂದೆ, ತನ್ನ ಬಸಿರಿನ ಕೂಸು ಬೆಳೆದಂತೆ ಚೆನ್ನಿಗೆ 
ತಾನು ಗಂಡನಿಗೆ ಮೋಸಮಾಡಿದೆ ಎಂಬ ಕೊರಗು ಕಾಡುತ್ತದೆ. ಮಗುವನ್ನೇನೋ 
ಹೆರುತ್ತಾಳೆ, ಆದರೆ ಕೊರಗಿನಿಂದಾಗಿ ಮಗುವನ್ನು ಗಂಡನ ಪಕ್ಕದಲ್ಲಿ ಮಲಗಿಸಿ ಒಂದು 
ರಾತ್ರಿ ಕ್ಯಾರೆಯಾಗುತ್ತಾಳೆ. ಮುನಿಯ (ಮುದಿ ಗರಿಡ) ಆರು ತಿಂಗಳ ನಂತರ ತೊಟ್ಟಿಲು 
ಕೊಟ್ಟಿದ್ದ ಮನೆಗೆ ಮಗುವನ್ನು ಸೈಯಲ್ಲಿ ಎತ್ತಿಕೊಂಡು ಬರುತ್ತಾನೆ. ಇದ್ದಕ್ಕಿದ್ದಂತೆ ಅವಳು 
ಕಣ್ಮರೆಯಾದುದನ್ನು ತಿಳಿಸಿ “ಸತ್ತಕೋ ತಟ್ಟಳೋ ಆ ಶಿವನೇ ಬಳ್‌ ” ಎನ್ನುತ್ತಾನೆ; 


ಅವಳಿಗಾಗಿ ಇಡೀ ರು ತಿರುಗಿದ್ದನ್ನು ತಿಳಿಸುತ್ತಾನೆ. ದೇವರು ಕೊಟ್ಟ “ಈ ಮಗುವನ್ನು 


ತಾನೇ ಮಾಡಿದ ತೊಟ್ಟಿಲಲ್ಲಿ ದೇವನೇ” ಕಾಪಾಡಬೇಕು ಎಂದು ತೊಟ್ಟಿಲನ್ನು ತೆಗೆದು- 
ಕೊಂಡು ಹೋಗುತ್ತಾನೆ. ಅವಳು ತನ್ನ ಪ್ರಿಯಕರನ ಜೊತೆ ಓಡಿಹೋಗಿರಬಹುದೇ 
ಎಂಬುದು ನಿರೂಪ ತನ ಅನುಮಾನ. "ಆದರೆ ಅವನ ಹೆಂಡತಿಯದು ಬೇರೆಯದೇ 
ತೆರನ ಆಲೋಚನೆ: ತಾಯ್ತನದ ಪುಣ್ಯವನ್ನು ಬಿಟ್ಟು ಗಂಡನಿಗೆ ಮೋಸ ಮಾಡಿದೆನೆಂಬ 
ಯಾತನೆ ಹೊತ್ತು ಕೆರೆಯನ್ನೋ ಬಾವಿಯನ್ನೋ ಸೇರಿದ್ದಾಳೆ ಎಂಬುದು ಅವಳ ಊಹೆ. 
ಅವಳ ಕಣ್ಮರೆ ನೀಗೆ ನಾನಾ “ವಿಧವಾದ ಊಹೆಗಳಿಗೆ ಕಾರಣವಾಗುವುದು ವಸ್ತುವನ್ನು 
ಕಾಣಬೇಕಾದ ರೀತಿಯನ್ನೂ ಸೂಚಿಸುತ್ತದೆ. ಒಂದೆಡೆ ಮುನಿಯ-ಚೆನ್ನಿಯರ ವೈಯಕ್ತಿಕ 
ಸಮಸ್ಯೆಗಳು; ಮತ್ತೊಂದೆಡೆ ಬಡತನ-ತೆರಗಳ ಸಮಸ್ಯೆ. ತನ್ನದಲ್ಲದ ಮಗುವಿನ 


ಬಗೆಗಿನ ಮುನಿಯನ ಮೋಹ ಮಾಸ್ತಿಯವರ “ಕೃಷ್ಣಮೂರ್ತಿಯ ಹೆಂಡತಿ' ಕತೆಯನ್ನು 


ನೆನಪಿಸುತ್ತದೆ. 

ಇಂತಹುದೇ ಔದಾರ್ಯದ ಕತೆ "ಕುಮುದೆ'. ಸುಂದರ ತನ್ನ ಹೆಂಡತಿ 
ಶಾರದೆ ಹೆರಿಗೆಗಾಗಿ ಆಸ್ಪತ್ರೆಗೆ ಸೇರಿದಾಗ, ಅಲ್ಲಿಯೇ ತಾನು ಹಿಂದೆ ಪ್ರೀತಿಸಿದ್ದ ಯುವತಿ 
ಕುಮುದೆಯೂ ಮಗುವೊಂದಕ್ಕೆ ಜನ್ಮವಿತ್ತಿರುವುದು ತಿಳಿಯುತ್ತದೆ. ಅವಳ ಯೋಗಕ್ಷೇಮ 
ವಿಚಾರಿಸಲೆಂದು ಅವಳಿದ್ದ ವಾರ್ಡ್‌ಗೆ "ಹೋದಾಗಲೆಲ್ಲ ಪಕ್ಕದಲ್ಲೇ ಅವಳ ಗಂಡೆನೂ 
ಇರುವುದರಿಂದ ಹಾಗೆ "ಮಾಡಲಾರದೆ ವಾಪಸ್ಸು 'ಬರುತ್ತಿರುತ್ತಾನೆ. ತನಗೆ ಹೆಣ್ಣು 
ಮಗುವೊಂದು ಹುಟ್ಟುತ್ತದೆ; ಆ ಸಂಭ್ರಮದಲ್ಲಿ ಹೆಂಡತಿಯನ್ನು `ಭೋಡಲು ಆಸ್ಪತ್ರೆಗೆ 
ಭೇಟಿ ಕೊಡುವ ಸುರಿದರನಿಗೆ, ಕೆಲವು ದಿನಗಳಾದ ಮೇಲೆ, ಕುಮುದೆಯನ್ನೂ 
ಮಾತಾಡಿಸಬೇಕೆಂಬ ಹಂಬಲ ಹೆಚ್ಚಾಗುತ್ತದೆ. ಅವಳಿದ್ದ ವಾರ್ಡಿಗೆ ಹೋದರೆ ಕುಮುದ 
ಮಲಗಿರುತ್ತಿದ್ದ ಹಾಸಿಗೆಯಲ್ಲಿ ಮತ್ತಾವುದೋ ಹೆಂಗಸು ಮಲಗಿರುತ್ತಾಳೆ. 1 
ತಿಳಿಯದೆ `ವಾರ್ಡಿನಿಂದ ಹೊರಬರುವಾಗ ಅಳುತ್ತಿದ್ದ ಎಳೆಯ ಕಂದಮ್ಮನನ್ನು ನಸ್‌ 
ಸಮಾಧಾನ ಮಾಡುತ್ತ ಬಾಟಲಿ ಹಾಲು ಕುಡಿಸುತ್ತಿರುತ್ತಾಳೆ. ಕುಮುದೆಯ' el 
ರಾಮಚಂದ್ರಯ್ಯ ಎದುರಾಗುತ್ತಾನೆ. ವಿಚಾರ ತಿಳಿಯುತ್ತದೆ: ಕುಮುದೆ ಜ್ವರದಿಂದ 
ನರಳಿ ಸತ್ತಿರುತಾಳೆ; ನೆರವಿಗೆ ಪೇರಾರೂ ಇಲ್ಲದ ಅಸಹೌಯಕ ಗಂಡ ಮಗುವನ್ನು 
ಒಂದು ವರ್ಷವಾದರೂ ನೋಡಿಕೊಳ್ಳಿರೆಂದು ಆಸ್ಪತ್ರೆಯವರನ್ನು ಕೇಳಿಕೊಂಡರೂ 
ಪ್ರಯೋಜನವಾಗಿರಲಿಲ್ಲ. ಅವನು ತಾನಾಗಿಯೇ ಸುಂದರನನ್ನು ಮಾತಾಡಿಸಿಕೊಂಡು 
ಬಂದು, ಅವನು ಸುಂದರನೆಂಬುದನ್ನು ಖಚಿತಪಡಿಸಿಕೊಂಡು, ಸಾಯುವ ಕೆಲಕ್ಷಣಗಳ 
ಮುಂಚೆ ಕುಮುದೆ ತಾನು ಸುಂದರನನ್ನು ಪ್ರೀತಿಸಿದ್ದ ವಿಷಯ ತಿಳಿಸಿ ಕ್ಷಮೆ ಕೇಳಿದ್ದ ದೂ, 
ಮಗುವನ್ನು ಸುಂದರ ಎಂದು ಕರೆಯುವುದು ತನ್ನ ಆಸೆಯೆಂದೂ” ಹೇಳಿಕೊಂಡುದನ್ನು 
ತಿಳಿಸುತ್ತಾನೆ. ರಾಮಚಂದ್ರಯ್ಯ ಮಗುವನ್ನು ನೋಡಿಕೊಳ್ಳುವ ಸ್ಥಿತಿಯಲ್ಲಿಲ್ಲದ್ದರಿಂದ 
ತಾನೇ 'ಔಳಿಸುವುದಾಗಿ ಸುಂದರ ಆಶ್ವಾಸನೆಯಿತ್ತು ಆ ಮಗುವನ್ನೊ ತನ್ನ ಮನೆಗೆ 
ಕರೆತರುತ್ತಾನೆ. ಹೆಂಡತಿ ಮೊದಮೊದಲು ಸಿಟ್ಟಾದರೂ ಕೊನೆಗೆ ಅವಳಿಜವಳಿ ಮಕ್ಕಳಂತೆ 
ಇಬ್ಬರನ್ನೂ ಬೆಳೆಸಲು ಒಪ್ಪುತ್ತಾಳೆ. ಮಗು “ಯಾವ ಜಾತಿಯದೋ ಎಂದು ಅತ್ತೆ 
ಪ್ರಶ್ನಿಸಿದಾಗ ಸುಂದರ “ಯಾವ “ಜಾತಿಯಾದರೇನಮ್ಮಾ ಸಣ್ಣ ಮಗು; ಜಾತಿಯ ಅಂಗಿ 
ತೊಟ್ಟುಕೊಳ್ಳುವುದು ಬೆಳೆದ ಮೇಲೆ” ಎಂದು ನುಡಿಯುತ್ತಾನೆ.” - ಮುಂದುವರೆಯುವುದು 


ಕಿರುಪರಿಚಯ 


ಡಾ.ರಾಜೇಶ, ಕಾವೃನಾಮ : ಜೆ. ಅಮೃತಿ ರಾಜೇಶ್‌ 
ತಂದೆ- ಜವರಯ್ಯ, ತಾಯಿ- ಪ್ರಟ್ಟಮ್ಮ 
ಹುಟ್ಟಿದ ದಿನ: ೨೮೨ ೦೩. ೧೯೭೦ 
ಸ್ಥಳ: : ಅಮೃತಿ, ಪಾಂಡವಪುರ ತಾಲ್ಲೂಕು, 
ವಿದ್ಯಾಭ್ಯಾಸ : ಎಂ.ಎ ಕನ್ನಡ ( ಮೈಸೂರು ವಿ.ವಿ) ೧೯೯೩, ಜಾನಪದ ಡಿಪ್ಲೊಮಾ, 
ಭಾಷಾವಿಜ್ಞಾನ ಡಿಪ್ಲೊಮಾ, ಸಂಶೋಧನೆ : ಪಾಂಡವಪುರ ತಾಲ್ಲೂಕಿನ ಸಾಂಸ್ಕೃತಿಕ 
ಅಧ್ಯಯನ ( ೨೦೧೫) ಮೈ. ವಿ.ವಿ. ಮಾರ್ಗದರ್ಶಕರು: ಡಾ.ಪುಟ್ಟಸ್ವಾಮಿ, 
ಸ್ನಾತಕೋತ್ತರ ಕೇ೦ದ್ರ, ಹಾಸನ. ಅಧ್ಯಾಪಕ: ಹೆಚ್‌.ಕೆ. ವೀರಣ್ಣಗೌಡ ಕಾಲೇಜು, 
ಮದ್ದೂರು. ಪ್ರಾಂಶುಪಾಲರು, ವಿ.ಎಸ್‌.ಎಸ್‌ ಪದವಿ ಕಾಲೇಜು ಸಾಧನಾಪುರ 
ಹುಣಸೂರು. ಅಧ್ಯಾಪಕ: ಬಾಲಕಿಯರ ಪದವಿ ಪೂರ್ವ ಕಾಲೇಜು, ಹುಣಸೂರು. 
ಸಹ ಪ್ರಾಧ್ಯಾಪಕ: ವಿವಿ.ಪುರ ಸಂಜೆ ಕಾಲೇಜು, ಬೆಂಗಳೂರು.-೪, 
“ನೀ ಬರುವೆಯೆಂದು' ಕವನ ಸಂಕಲನ “ಬಣ್ಣದ ಚಿಟ್ಟೆಗಳ ನಡುವೆ'- ಕಾದಂಬರಿ 
"ಅಲ್ಲೋಲ'- ಕಥಾ ಸಂಕಲನ ಅಮೃತಿ ಗ್ರಾಮದ ಜಾನಪದೀಯ ಅಧ್ಯಯನ 
ಸಂಶೋಧನೆ ವಿಮರ್ಶೆಗೆ ನೂರು ಕಣ್ಣು-ಸಂಪಾದನೆ. ತಿರುಕುಲೋತ್ತಾರರು- 
ಸಂಶೋಧನೆ ಮೇಲ್ಕೋಟೆ ಸರ್ಕಲ್‌ ಕಾದಂಬರಿ ಅಚ್ಚಿನಲ್ಲಿ. ರಾಷ್ಟ್ರೀಯ 
ಅಂತಾರಾಷ್ಟ್ರೀಯ ವಿಚಾರಗೋಷ್ಠಿಗಳಲ್ಲಿ ೩೦ ಕ್ಕೂ ಹೆಚ್ಚು ಸಂಶೋಧನಾ 
ಪ್ರಬಂಧಗಳ ಮಂಡನೆ. 


ಸಿ. ಯು. ಮಂಜುನಾಥ್‌ 

ಮೂಲತಃ ಚಿಕ್ಕಜಾಜೂರಿನವರಾದ ಸಿ. ಯು. ಮಂಜುನಾಥ್‌ | 4 

ಓದುವ ದಿನದಿಂದಲೂ ಪ್ರತಿಭಾವಂತ ವಿದ್ಯಾರ್ಥಿಯೆನಿಸಿ / 

ಎಂ. ಎ. ಪದವಿಯನ್ನು ಪ್ರಥಮ ರ್ಯಾಂಕ್‌ನೊಂದಿಗೆ 

ಪಡೆದವರು. ಜಗದ್ಗುರು ಕ್‌ ಕಜ ಕಾಲೇಜಿನಲ್ಲಿ 

೧೯೭೨ ರಿಂದ ಅಧ್ಯಾಪಕರಾಗಿ, ಉಪಪ್ರಾಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ 
ಮತ್ತು ಪಿನ್ನಿಪಾಲರಾಗಿ ಸೇವೆಸಲ್ಲಿಸಿ ೨೦೦೭ರಲ್ಲಿ ನಿವೃತ್ತರಾದವರು. ಡಾ. 
ಚಿದಾನಂದಮೂರ್ತಿಗಳ ಮಾರ್ಗದರ್ಶನದಲ್ಲಿ "ಶಾಸನಗಳು ಮತ್ತು 


ಕರ್ನಾಟಕ ಸಂಸ್ಕೃತಿ' ಎಂಬ ವಿಷಯದ ಬಗ್ಗೆ ಸಂಶೋಧನೆ ನಡೆಸಿ 
ಪಿಎಚ್‌.ಡಿ. ಪದವಿ ಪಡೆದಿದ್ದಾರೆ. ಅದು ಪ್ರಕಟವಾಗಿದೆ. “ಘಟ್ಟಿವಾಳಯ್ಯನ 


ವಚನಗಳು', "ಅಂಬಿಗರ ಚೌಡಯ್ಯನ ವಚನಗಳು', “ಚನ್ನಬಸವಣ್ಣನವರ 
ವಚನಗಳು', "ಬಸವೋತ್ತರ ಯುಗದ ವಚನಗಳು', "ಹೇಮದೀಷಿ', "ಸ್ವರ್ಣ- 
ರೇಣುಕ' ಮೊದಲಾದ ಗ್ರಂಥಗಳನ್ನು ಸ್ವತಂತ್ರವಾಗಿ ಸಂಪಾದಿಸಿರುವುದಲ್ಲದೆ 
ಇತರರೊಂದಿಗೆ ಸೇರಿಕೊಂಡು ಹಲವಾರು ಗ್ರಂಥಗಳನ್ನು ಸಂಪಾದಿಸಿದ್ದಾರೆ, 
ವಿದ್ವತ್‌ ಪತ್ರಿಕೆಗಳಲ್ಲಿ ನೂರಕ್ಕೂ ಹೆಚ್ಚು ಸಂಪ್ರಬ೦ಧಗಳು, ಲೇಖನಗಳನ್ನು 
ಪ್ರಕಟಿಸಿರುವ ಮಂಜುನಾಥ್‌, ಹೈದರಾಬಾದಿನ ಎನ್ರಾನ್‌ ಸಂಸ್ಥೆಯಿಂದ 
ಬೋಧನೆ ಮತ್ತು ಸಂಶೋಧನೆಗಾಗಿ ಚಿನ್ನದ ಪದಕದೊಂದಿಗೆ ಫೆಲೋ 
ಆಗಿ ಮಾನ್ಯತೆ ಪಡೆದಿದ್ದಾರೆ. ಲೋಚನ ದೀಪ್ತಿಯ ಸಂಪಾದನೆ ಮತ್ತು 
ಪ್ರಕಟಣೆಯಲ್ಲಿ ತುಂಬ ಶ್ರದ್ಧೆ ಆಸಕ್ತಿಗಳಿಂದ ಪಾಲ್ಗೊಂಡಿರುವುದನ್ನು 
ನೆನೆಯುತ್ತ ಅವರನ್ನು ಪ್ರತಿಷ್ಠಾನದ ಪರವಾಗಿ ಮತ್ತು ಎಲ್ಲರ ಪರವಾಗಿ 
ಅಭಿನಂದಿಸಲು ಸಂತೋಷವೆನಿಸುತ್ತದೆ. 


ಶ್ರೀ ಬಿ.ಎಸ್‌. ಗುರುಪ್ರಸಾದ್‌ 


ವಿದ್ದಾಭ್ಲಾಸ ಬಿ.ಎಸ್ಸಿ, ಬಿ.ಕಾಂ. ಶಾಸನಶಾಸದಲ್ಲಿ 


ಡಿಪ್ಲೊಮಾ 
ಭಾರತೀಯ ಜೀವ ವಿಮಾನಿಗಮದಲ್ಲಿಆಡಳಿತಾಧಿಕಾರಿಯಾಗಿ 

ನಿವೃತ್ತಿ ಹೊ೦ದಿದ್ದು ಪ್ರಸ್ತುತ ಜೀವ ವಿಮಾ ನಿಗಮದಲ್ಲಿ 
ಪ್ರತಿನಿಧಿಯಾಗಿರುತ್ತಾರೆ. ಬಿ.ಎಂ.ಶ್ರೀ. ಪ್ರತಿಷ್ಠಾನದಲ್ಲಿ ೯ 
ವರ್ಷಗಳಿಂದ ಹಸ್ತಪ್ರತಿ ಸಂರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುತ್ತಾರೆ. 
ಕರ್ನಾಟಕ ಇತಿಹಾಸ ಅಕಾಡೆಮಿಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ 
ಭಾಗಿಯಾಗಿರುತ್ತಾರೆ. ಜೊತೆಗೆ ಚಾರಣ, ಪಕ್ಷಿವೀಕ್ಷಣೆ, ಛಾಯಾಗ್ರಹಣ 
ಚಟುವಟಿಕೆಗಳಲ್ಲದೆ ಹಲವಾರು ಸಂಘಸಂಸ್ಥೆಗಳ ಜೊತೆ ಒಡನಾಟ 
ಹೊಂದಿರುತ್ತಾರೆ. 


Honganasu May 2022 


Vol. 10 Issue 2 


೧೬-೦೪-೨೦೨೨ 


ಸಿ.ಕೆ.ನಾಗರಾಜರಾವ್‌, ಕೆ.ಪಿ.ರಾವ್‌, ಕೊರಟಿ ಶ್ರೀನಿವಾಸರಾವ್‌ ಸಂಯುಕ್ತ ದತ್ತಿ ಕಾರ್ಯಕ್ರಮ 
ಉಪನ್ಯಾಸಕರು : ಡಾ.ಜೆ. ರಾಜೇಶ್‌ 
: ಕೊರಟಿ ಶ್ರೀನಿವಾಸರಾವ್‌ ಅವರ ಐತಿಹಾಸಿಕ ಸಣ್ಣಕಥೆಗಳು 


೧೬-೪-೨೦೨೨ ರಂದು ಸಿ.ಕೆ.ನಾಗರಾಜರಾವ್‌, ಕೆ.ಪಿ.ರಾವ್‌, ಕೊರಟಿ 
ಶ್ರೀನಿವಾಸರಾವ್‌ ಸಂಯುಕ್ತ ದತ್ತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ವಿ.ವಿ.ಪುರ ಸಂಜೆ 
ಕಾಲೇಜಿನ ಪ್ರಾಧ್ಯಾಪಕರೂ, ಸಾ ಸಾಹಿತಿಗಳೂ, 21೬೬. ಆದ ಡಾ. ಅಮೃತಿ ರಾಜೇಶ್‌ ಜೆ. 
ಅವರು ಕೊರಟಿ ಶ್ರೀನಿವಾಸರಾವ್‌ ಅವರ ಐತಿಹಾಸಿಕ ಸಣ್ಣಕತೆಗಳು' ಎಂಬ ವಿಷಯ ಕುರಿತು 
ಉಪನ್ಯಾಸ ನೀಡಿದರು. ಕೊರಟಿ ಶ್ರೀನಿವಾಸರಾವ್‌ ಅವರ ವಿದ್ಯಾಭ್ಯಾಸ, ವೃತ್ತಿ ಮತ್ತು ವ್ಯಕ್ತಿತ್ವವನ್ನು 
ಪರಿಚಯಿಸಿ, ಅವರ ಸಾಮಾಜಿಕ ಕಾದಂಬರಿಗಳು, ಐತಿಹಾಸಿಕ ೬11211] 3.0. 
ಕೃತಿಗಳನ್ನು ಉಲ್ಲೇಖಿಸಿ ಪ್ರಧಾನವಾಗಿ ಅವರ ೧೪೬ ಐತಿಹಾಸಿಕ ಕತೆಗಳ ಹಿನ್ನೆಲೆಯನ್ನು ಕುರಿತು 

ವಿವರವಾಗಿ ಮಾತನಾಡಿದರು. 

ರಾಜ ಮಹಾರಾಜರ ಕಾಲದಲ್ಲಿನ ತ್ಯಾಗ, ಬಲಿದಾನ, ಸಾಮಾಜಿಕ ವಾತಾವರಣ, ಸಾಂಸ್ಕೃತಿಕ ವ್ಯವಸ್ಥೆ ಅವರ ಕತೆಗಳ ಮೇಲೆ 
ಬೀರಿರುವ ಪ್ರಭಾವವೆಂತಹದ್ದು, ಅದನ್ನು ಕತೆಯಾಗಿಸುವಲ್ಲಿ ಶ್ರೀನಿವಾಸರಾವ್‌ ಅವರ ಕೌಶಲ್ಯ, ನೈಪುಣ್ಯತೆ ಎಂಥದ್ದು ಎಂಬುದನ್ನು ವಿವರಿಸಿ 
ಕತೆಗಳ ಮಹತ್ವವನ್ನು ಅರ್ಥಪೂರ್ಣವಾಗಿ ಕಟ್ಟಕೊಟ್ಟರು. 

ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಡಾ. ಬೈರಮಂಗಲ ರಾಮೇಗೌಡ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಕೊರಟಿ 
ಶ್ರೀನಿವಾಸರಾವ್‌ ಸಮಗ್ರ ಸಾಹಿತ್ಯದ ಕಿರು ಪರಿಚಯ ಮಾಡಿಕೊಟ್ಟರು. ಕಾರ್ಯಕ್ರಮವು ಡಾ. ಶಾರಿತರಾಜು ಅವರ ಸ್ವಾಗತ ಮತ್ತು 
ವಂದನಾರ್ಪಣೆಯನ್ನು ಮಾಡಿದರು. 


ಬಿ.ಎಂ.ಶ್ರೀ. ಪ್ರತಿಷ್ಠಾನದ ರಾಮಸ್ವಾಮಿ ನ ೨೦೨೨ನೇ ಸಾಲಿನ ಹಳಗನ್ನಡ ತರಗತಿಗಳ ಉದ್ರಾಟನಾ ಸಮಾರಂಭವನ್ನು 
ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ನಾಡಿನ ಪ್ರಸಿದ್ದ ಚಿಂತಕರೂ ಸಾಹಿತಿಗಳೂ ವ ಆದೆ ೬1138 1೬ 
ಅವರು ಉದ್ಭಾಟಿಸಿ ಪ್ರಾಚೀನ ಕಾವ್ಯ ಪರಂಪರೆಯನ್ನು, ಕುರಿತು, ಹಳಗನ್ನಡದ ಪ್ರಸ್ತುತತೆಯನ್ನು ಕುರಿತು ವಿವರಿಸಿದರು. ಜೈನ ರಾಮಾಯಣದ 
ವೈಶಿಷ್ಟ್ಯವನ್ನೂ ಮಹತ್ವವನ್ನೂ ತಿಳಿಸಿದರು. ಇದೇ ವೇದಿಕೆಯಲ್ಲಿ ಡಾ.ಆರ್‌.ಲಕ್ಷ್ಮೀನಾರಾಯಣ, ಪ್ರೊ ಪ್ರೊ. ಕೆ.ಆರ್‌. ಗಣೇಶ್‌, ಪ್ರೊ.ಚ೦ದ್ರಶೇಖರ್‌ 
ಅವರು ಉಪಸ್ಥಿತರಿದ್ದು “ಪಂಪರಾಮಾಯಣ” ಕೃತಿಯ ಬಗೆಗೆ, ತಾವು ಬೋಧಿಸಲಿರುವ ಪಠ್ಯಭಾಗಕ್ಕೆ ಸಂಬಂಧಿಸಿದಂತೆ ಅನಿಸಿಕೆಗಳನ್ನು 


8060 May 2022 1100887850 


Vol. 10 Issue 2 


ಸುಮ Ne 


ನಾಮದ ವಾ್‌ 


ಬಿ. Maye ಸಭಾಂಗಣ, "ಸಂಜೆ 5 


ಜಿ.ಅಬ್ಬುಲ್‌ ಬಷೀರ್‌ ಹಾಗೂ ಗೌರವ ಕಾರಿ ಅವಸರ ಜೊ 


Honganasu [May 2022 | [Page7 | 


Vol. 10 Issue 2 


೧೭-೦೪-೨೦೨೨ 
ಡಾ. ಬಿ.ಎನ್‌. ಸುಮಿತ್ರಾಬಾಯಿ ಅವರಿಗೆ 
ಪ್ರೊ. ಎಲ್‌.ಎಸ್‌. ಶೇಷಗಿರಿರಾವ್‌ ವಿಮರ್ಶಾ ಪ್ರಶಸ್ತಿ ಪ್ರದಾನ 


ಬಿ.ಎಂ.ಶ್ರೀ. ಪ್ರತಿಷ್ಠಾನದ ಪ್ರೊ. ಎಲ್‌. ಎಸ್‌. ಶೇಷಗಿರಿರಾವ್‌ 
ದತ್ತಿಯ ವಿಮರ್ಶಾ ಪ್ರಶಸ್ತಿಯನ್ನು ಕನ್ನಡದ ಹಿರಿಯ ಸಾಹಿತಿ 
ಮತ್ತು ವಿಮರ್ಶಕಿ ಡಾ.ಬಿ.ಎನ್‌. ಸುಮಿತ್ರಾಬಾಯಿ ಅವರಿಗೆ 
ಮಲ್ಲೇಶ್ವರದ ಅವರ ನಿವಾಸದಲ್ಲೇ ಪ್ರದಾನ ಮಾಡಲಾಯಿತು. 
ಚಿತ್ರದಲ್ಲಿ ಎಡದಿಂದ ಬಲಕ್ಕೆ ಡಾ. ಬೈರಮಂಗಲ 
ರಾಮೇಗೌಡ, ಡಾ.ಪಿ.ವಿ.ನಾರಾಯಣ, ಅಶ್ವತ್ಥನಾರಾಯಣ ಶಾಸ್ತ್ರೀ 
ಡಾ. ಶಾಂತರಾಜು ಮತ್ತು ಪ್ರೊ. ಜಿ.ಅಬ್ದುಲ್‌ ಬಷೀರ್‌ ಇದ್ದಾರೆ. 
ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು 
೧೭-೦೪-೨೦೨೨ರಂದು ನಡೆಯಿತು. 


Printed and published by : B.R.Ravindranath on behalf of the BMSRI SMARAKA PRATISHTANA, B.M.Sri Pratishtana Road, (3rd Main Road) NR Colony, 
Bangalore - 560019 and printed at Annapoorneshwari Printers, No. 11, 10 °C’ Main, 6th Block, Rajajinagar, Bangalore 10 . and published at BMSRI PRATISHTANA, 
B.M.Sri Pratishtana Road, 3 Main Road, NR Colony, Bangalore - 560019 Editor : B.R.Ravindranath 


ವಿಳಾಸ 


ಬಿ.ಎಂ.ಶ್ರೀ. ಪ್ರತಿಷ್ಠಾನ 

ಬಿ.ಎಂ.ಶ್ರೀ. ಪ್ರತಿಷ್ಠಾನದ ರಸ್ತೆ, ೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ, ಬೆಂಗಳೂರು - ೧೯ 
ದೂರವಾಣಿ : ೨೬೬೧೫೮೭೭ 


Paged | May 2022 Honganasu 


Vol. 10 Issue 2 


